ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


2. ಸದಸ್ನರ ಹೆಸರು 


3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


1484 
: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
: 24.09.2021 
: ಸಹಕಾರ ಸಚಿವರು : 
(ಕೃಷಿ ಇಲಾಖೆಯಿಂದ ವರ್ಗಾವಣೆಯಾದ 


ಪಶ್ನೆ 


(& 


ಶ್ನೆ 


ಉತರ 


ಕೇಂದ್ರ ಸರ್ಕಾರ ಕಳೆದ ಎರಡು 
ವರ್ಷದ ಆಯವ್ಯಯದಲ್ಲಿ ದೇಶದ 
ರೈತರಿಗೆ ಸಹಾಯಧನ ನೀಡುವ 
ಯೋಜನೆಗಳಾದ ಮಾರುಕಟ್ಟೆ 
ಮಧ್ಯಪ್ರವೇಶ ಯೋಜನೆ (Market 
Intervention Scheme-MIS) ಮತ್ತು 
ಬೆಂಬಲ ಬೆರೆ ಯೋಜನೆ (ಯ 
support Scheme-PSS}) ಹಾಗೂ 
ಪ್ರಧಾನ ಮಂತ್ರಿ ಅನ್ನದಾತ ಆಯಾ 
ಸಂರಕ್ಷಣಾ ಅಭಿಯಾನ (PM- 
AASHA) ಗಳಿಗೆ ಅನುದಾನವನ್ನು 
ಗಣನೀಯವಾಗಿ ಇಳಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇದರಿಂದ ರಾಜ್ಯದ ಬಹುತೇಕ 
ಕೇಂದದ ಈ ಯೋಜನೆಗಳಲ್ಲಿ 
ಲಭ್ಯವಿರುವ ಸಹಾಯಧನದಿಂದ 
ವಂಚಿತರಾಗಿರುವುದು ನಿಜವೇ; 
(ಪೂರ್ಣ ವಿವರ ನೀಡುವುದು) 


ಕರದ್ರ ಸರ್ನರ ತದ ಎರಡು `ನರ್ಷರ ನಹವ್ಯಹರ 
ದೇಶದ ರೈತರಿಗೆ ಸಹಾಯಧನ ನೀಡುವ ಯೋಜನೆಗಳಾದ 
ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ (Market Intervention 
Scheme-MIS) ಮತ್ತು ಬೆಂಬಲ ಬೆಲೆ ಯೋಜನೆ (Price support 
Scheme-PSS) ಹಾಗೂ ಪ್ರಧಾನ ಮಂತ್ರಿ ಅನ್ನದಾತ ಆಯಾ 
ಸಂರಕ್ಷಣಾ ಅಭಿಯಾನ (PM-AASHA) nಗಳಿಗೆ ಅನುದಾನವನ್ನು 
ಗಣನೀಯವಾಗಿ ಇಳಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. ಬದಲಾಗಿ 2021-22ನೇ ಸಾಲಿಗೆ ರೂ.400.00 
ಕೋಟಿಗೆ ಹೆಚ್ಚಿಸಿ ಅನುದಾನವನ್ನು ಕಲ್ಪಿಸಲಾಗಿರುತ್ತದೆ. 


ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಧಾರಣೆ ಮಾರುಕಟ್ಟೆಗಳಲ್ಲಿ 
ಕುಸಿತವಾದಾಗ ರೈತರು ಹತಾಶರಾಗಿ ತಮ್ಮ ಉತ್ಪನ್ನಗಳನ್ನು 
ಮಾರಾಟ ಮಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಕನಿಷ್ಠ! 
ಬೆಂಬಲ ಬೆಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. 
ಕನಿಷ್ಠ ಬೆಂಬಲ ಬೆಲೆ ಯೋಜನೆ (Price Support Scheme-PSS), 
ಮತ್ತು ಬೆಲೆ ವೆತ್ಯಾಸ ಪಾವತಿ ಯೋಜನೆ (Price Deficiency 
Payment Scheme-PDPS), ಖಾಸಗಿ ಖರೀದಿ ಮತ್ತು ದಾಸ್ತಾನು 
ಯೋಜನೆ (Private Procurement & Stockist Scheme- PPSS) 
ಈ ಯೋಜನೆಗಳನ್ನೊಳಗೊಂಡಂತೆ ಕೇಂದ್ರ ಸರ್ಕಾರವು 2018ನೇ 
ಸಾಲಿನಲ್ಲಿ. ಪ್ರಧಾನಮಂತ್ರಿ ಅನ್ನದಾತ ಆಯಾ ಸಂರಕ್ಷಣಾ 
ಅಭಿಯಾನ  (PM-ಸASHA) ಯೋಜನೆಯನ್ನು ಜಾರಿಗೆ 
ತಂದಿರುತ್ತದೆ. 


ಭಾರತ ಸರ್ಕಾರದ ' ಕನಿಷ್ಟ ಬೆಂಬಲ ಬೆಲೆ ಯೋಜನೆಗೊಳಪಡದ 


ಕೃಷಿ ಅಥವಾ ತೋಟಗಾರಿಕಾ ಉತ್ಪನ್ನಗಳ ಧಾರಣೆಗಳು 
ಮಾರುಕಟ್ಟೆಯಲ್ಲಿ ಕುಸಿತಗೊಂಡಾಗ ರೈತರ ಹಿತರಕ್ಷಣೆಗಾಗಿ 
| ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನು (Market 


Intervention Scheme-MIS) ಅನುಷ್ಠಾನಗೊಳಿಸಲಾಗುತ್ತದೆ. 


-2- 


ಕೇಂದ್ರ ಸರ್ಕಾರದ 2020-21ರ - ಆಯವ್ಯಯದಲ್ಲಿ ಮಾರುಕಟ್ಟೆ 
ಮಧ್ಯಪ್ರವೇಶ ಯೋಜನೆ (Market Intervention Scheme-MIS) 
ಮತ್ತು ಬೆಂಬಲ ಬೆಲೆ ಯೋಜನೆ (Price Support Scheme-PSS) 
ಯೋಜನೆಗಳಿಗೆ ರೂ.996.00 ಕೋಟಿಗಳ ಅನುದಾನವನ್ನು 
ಕಲ್ಪಿಸಲಾಗಿತ್ತು. ಸದರಿ ಮೊತ್ತವನ್ನು 2021-22 ನೇ ಸಾಲಿಗೆ 
ರೂ.500.50 ಕೋಟಿಗೆ ಹೆಚ್ಚಿಸಿ ಅನುದಾನವನ್ನು ಕಲ್ಪಿಸಲಾಗಿರುತ್ತದೆ. 
ಹಾಗೆಯೇ ಪ್ರಧಾನಮಂತ್ರಿ ಅನ್ನದಾತ ಆಯಾ ಸಂರಕ್ಷಣಾ ಅಭಿಯಾನ 
(PM-AASHA) ಯೋಜನೆಗೆ 2020-21ರ ' ಸಾಲಿಗೆ ರೂ.300.00 | 
ಕೋಟಿಗಳ ಅನುದಾನವನ್ನು ಕಲ್ಪಿಸಲಾಗಿದ್ದು, ಸದರಿ ಮೊತ್ತವನ್ನು 
2021-22ನೇ ಸಾಲಿಗೆ ರೂ.400.00 ಕೋಟಿಗೆ ಹೆಚ್ಚಿಸಿ | 
ಅನುದಾನವನ್ನು ಕಲ್ಲಿಸಲಾಗಿರುತ್ತದೆ. ವಿವರಗಳನ್ನು ಅನುಬಂಧ-1ರಲ್ಲಿ 
ಒದಗಿಸಿದೆ. ' 


ಈ ಮೇಲಿನ ಯೋಜನೆಗಳನ್ನು ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ 
| ಕೇಂದ್ರ ಸರ್ಕಾರವು ಘೋಷಿಸುವ ಬೆಂಬಲ ಬೆಲೆಗಿಂತ ಕಡಿಮೆ 
ಧಾರಣೆಯಲ್ಲಿ ಮಾರಾಟವಾಗುವ ಸಂದರ್ಭಗಳಲ್ಲಿ ಜಿಲ್ಲಾ 
ಟಾಸ್ಕ್‌ಪೋರ್ಸ್‌ ಶಿಫಾರಸ್ಸಿನ ಮೇರೆಗೆ ರಾಜ್ಯ ಸರ್ಕಾರದ 
ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತದೆ. 
ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಕೋರಿಕೆಯ ಮೇರೆಗೆ ಖರೀದಿ 
'ಪ್ರಮಾಣವನ್ನು ನಿಗಧಿಪಡಿಸಿ, ಕೇಂದ್ರ ಸರ್ಕಾರದಿಂದ ಖರೀದಿ 
ಸಂಸ್ಥೆಗಳನ್ನು ನೇಮಿಸಿ, ಇವುಗಳ ಮುಖಾಂತರ ಕನಿಷ್ಠ ಬೆಂಬಲ ಬೆಲೆ 
ಯೋಜನೆಯಡಿಯಲ್ಲಿ ಖರೀದಿಸಲು ಅನುಮೋದನೆ ನೀಡುತ್ತದೆ. 


| ಇದರನ್ನಯ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರವು 
ಘೋಷಿಸುವ ಬೆಂಬಲ ಬೆಲೆಯ ಜೊತೆಗೆ ರಾಜ್ಯ ಸರ್ಕಾರದ 
ವತಿಯಿಂದ ಪ್ರೋತ್ಸಾಹ ಧನವನ್ನು ನಿಗಧಿಪಡಿಸಿ, ಖರೀದಿ 
ಸಂಸ್ಥೆಗಳನ್ನು ನೇಮಿಸಿ ಇವುಗಳ ಮುಖಾಂತರ ಗ್ರಾಮೀಣ ಭಾಗದ 
ರೈತರಿಗೆ ಅನುಕೂಲವಾಗುವಂತೆ ಸದೃಢವಾದ PACS/VSSN/FPO/ 
TAPCMS ಸಂಸ್ಥೆಗಳ ಮೂಲಕ ಖರೀದಿ ಕೇಂದ್ರಗಳನ್ನು ತೆರೆದು 


ಯೋಜನೆಯನ್ನು 'ಅನುಷ್ಠಾನಗೊಳಿಸಲಾಗುತ್ತದೆ. 


2019-20ನೇ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 
5,82,350 ರೈತರಿಂದ 68,16,530 ಕ್ಷಿಂಟಾಲ್‌ ಪ್ರಮಾಣದ ವಿವಿಧ 
ಉತ್ಪನ್ನಗಳನ್ನು ರೂ.3,176.87 ಕೋಟಿ. . ಮೌಲ್ಯದಲ್ಲಿ 


ಖರೀದಿಸಲಾಗಿರುತ್ತದೆ. ವಿವರವನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. . 


2020-21ನೇ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಜೆಲೆ 
ಯೋಜನೆಯಡಿಯಲ್ಲಿ' 3,22,359 ರೈತರಿಂದ 86,13,182 
ಕೈಿಂಟಾಲ್‌ ಪ್ರಮಾಣದ ವಿವಿಧ ಉತ್ಪನ್ನಗಳನ್ನು ರೂ.2,763.87 
ಕೋಟಿ ಮೌಲ್ಯದಲ್ಲಿ ಖರೀದಿಸಲಾಗಿರುತ್ತದೆ. ವಿವರವನ್ನು 
ಅನುಬಂಧ-3ರಲ್ಲಿ ಒದಗಿಸಿದೆ. 


ಕಳದ'ಮೂರು ವರ್ಷಗಸಕ್ಲ ಸಧಾನಮತ್ರ ಫರ್‌ ನಾವಾ 


ಅ) ರಾಜ್ಯದಲ್ಲಿ `ಕಂಡ್ರ ಸರ್ಕಾರದ 

k ಪ್ರಧಾನ ಮಂಲಿತ್ರಿ ಫಸಲ್‌ ಭೀಮಾ | ಯೋಜನೆಯಡಿ ರಾಜ್ಯದಲ್ಲಿ ಬೆಳೆ ವಿಮೆ ನೋಂದಾಯಿಸಿರುವ 
ಯೋಜನೆಯಡಿ (ಖM್ಮBಳY) ಕಳೆದ | ಹಾಗೂ ಪಾವತಿಸಿದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ 
3 ವರ್ಷಗಳಲ್ಲಿ ಒಟ್ಟು ಸ್ಪೀಕರಿಸಿದ ಪರಿಹಾರ ಮೊತ್ತ ಪಡೆದುಕೊಂಡ ರೈತರ ವಿವರವನ್ನು 
ಪ್ರೀಮಿಯಂ ಮೊತ್ತವೆಷ್ಟು ಇದರ | ಅನುಬಂಧ-4 ರಲ್ಲಿ ಒದಗಿಸಿದೆ. 
ವಿರುದ್ಧ ರೈತರಿಂದ ಸ್ಪೀಕೃತವಾದ 
ವಿಮಾ ಹಕ್ಕುಗಳೆಪ್ರು (ಪೂರ್ಣ 
ವಿವರ ನೀಡುವುದು) 

ಇ) ']ಕಳೆದ್‌3 ವರ್ಷಗಳಲ್ಲಿ ರೈತರಿಂದ” 


ವಸೂಲಾದ ಪ್ರೀಮಿಯಂ 
ಮೊತ್ತಕ್ಕಿಂತ. ವಿಮಾ ಕಂಪನಿಗಳು 
ನೀಡುವ ವಿಮಾ ಪರಿಹಾರ ಕಡಿಮೆ 
ಎನ್ನುವುದು ರಾಜ್ಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? 
(ಸಂಪೂರ್ಣ 
ಮಾಹಿತಿಯನ್ನುನೀಡುವುದು) 


ಹೋಬಳಿ/ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆರ್ಥಿಕ ಮತ್ತು 
ಸಾಂಖ್ಯಿಕ ಇಲಾಖೆಯವರು ನೀಡುವ ಬೆಳೆ ಕಟಾವು 
ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು 
ನಿಗಧಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ, 
ಇಳುವರಿಯ  ಕೊರತೆಗನುಗುಣವಾಗಿ  ಹೋಬಳಿ/ಗ್ರಾಮ 
ಪಂಚಾಯಿತಿಯಲ್ಲಿ ಬೆಳೆ ವಿಮೆ ಮಾಡಿಸಿದ ಎಲ್ಲಾ ರೈತರು ಬೆಳೆ 
ವಿಮಾ ನಷ್ಟ ಪರಿಹಾರ ಪಡೆಯಲು ಅರ್ಹರಾಗುತ್ತಾರೆ. 


ಕಳೆದ ಮೂರು ವರ್ಷಗಳಲ್ಲಿ ಪ್ರಧಾನಮಂತ್ರಿ ಫಸಲ್‌ ಭೀಮಾ 
ಯೋಜನೆಯಡಿ ರಾಜ್ಯದಲ್ಲಿ ರೈತರು ಪಾವತಿಸಿದ ಪ್ರೀಮಿಯಂ 
ಮೊತ್ತದ ವಿವರ ಹಾಗೂ ವಿಮಾ ಸಂಸ್ಥೆಯವರಿಂದ ಪರಿಹಾರ 
ಮೊತ್ತ ಪಡೆದುಕೊಂಡ ರೈತರ ವಿವರ ಅನುಬಂಧ-4ರಲ್ಲಿ 
ಒದಗಿಸಿದೆ. 


2020ರ ಮುಂಗಾರು ಹಂಗಾಮಿನ ಬೆಳೆ ವಿಮಾ ಪರಿಹಾರ 
ಮೊತ್ತ ಇತ್ಯರ್ಥ ಪಡಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 2020-21ರ 
ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನ ಬೆಳೆ ವಿಮಾ ಪರಿಹಾರ 
ಮೊತ್ತ ಇತ್ಯರ್ಥಪಡಿಸಲು ಲೆಕ್ಕಚಾರ ಮಾಡುವ ಪ್ರಕ್ರಿಯೆ 
ಪ್ರಗತಿಯಲ್ಲಿದೆ... 


ಸೆಂ:ಸಿಒ 27) ಎಂಆರ್‌ಇ 2021 


0. Om 
` (ಎಸ್‌.ಟಿ. ಸೋಮಶೇಖರ್‌) 


ಸಹಕಾರ ಸಚಿವರು 


oe : won L 
R Notes on Demands for Grants, 2021-2022 6 ) ಸರಿದು 1 


se $ MINISTRY OF AGRICULTURE AND FARMERS‘ WELFARE 
ed ; ' DEMAND NO. 1 
Department of Agriculture, Cooperation and Farmers’ Welfare } - 


(in ಕ crores) 


Actual 2019-2020 Budget 2020-2021 Revised 2020-2021 | Budget 2021-2022 
ಈ _ | Revenue Capita Total| Revenue Capital Total, Revenue Capital Total Revenue Capita Total 
pa ' - Gross 94497.80 13.65 94511.45|.134349.45 50.32 134399.77| 116698.58 59.34 116757.92, 122961.57 56.00 123017,57 
Recoveries | -259.83 .. 259.83 
Receipts k 


Net | 94237.97 13.65 94251.62| 134349.45 50.32 134399.77 116698.58 59.34 116757.92; 122961.57 56.00 123017.57 
A. ™he Budget allocations. net of recoveries, are given below: i 
CENTRE'S EXPENDITURE 


Establishment Expenditure of the Centre 
1. Secretariat » 1 


%.01 Secretariat’ 132.83 ಸ 132.83 147.42 pe 447.12} 133.67 2 133.67 147.28 ಸಸ 147.28 


02 International Cooperation 35.61 pe 36.61 32.56 ನ 32.56 48.15 ps 48.15! 49.69 ಖು 49.69 
1.03 Other Attached and Subordinate Offices 330.43 ಸ 330.43 37639. pe 376.39 345.17 ಇ 34517 360.50 360.50 
Total- Secretariat 498.87 RR 498.87 556.07 py 556.07 526.99 ಫ್‌ 526.99} 5867.47 ಕ 557.47 


Central Sector Schemes/Projects 
2. Crop Insurance Scheme 


2.01 Pradhan Mahtri Fasa! Bima Yojana i 12639.22 .»  12639.22; 15695.00 ..  18695.00| 1530655 ರ 15306.55| 18000.00 ...  16000.00 
3 interest Subsidy for Short Term Credit to Farmers ' | 
3.01 Interest Subsidy for Short Term Credit to- 16218.74 ..» 16218.74| 2117500 1» 21175.00 1983.75 .. 1983175 19468.31 ಭಿ 19468.31 
Farmers A 
4. Market Intervention Scheme and Price Support - 2004.60 .» 2004.60] , 2000.00 ಕ 2000.00 996.00 ಸ 996.00 1500.50 ಸ 1500.50 
Scheme (MIS-PSS)} ' ಸ K . 
5. Pradhan Mantri Annadata Aay Sanrakshan Yojna 31318 1 313.18 500.00 WN 500.00 300.00 ಹಿ 300.00 400.00 ಸ 400.00 
{PM-AASHA) 
6. Distribution of Pulses to State / Union Territories for 733.90 ಸಕ 733.90 800.00 pe 800.00 620.00 ಫಾ 620.00 300.00 .- ಫಿ 300.00 
Welfare Schemes - 
7. “Promotion of Agricultural Mechanization for in-situ 594.23 pe 594.23 600.00 BR 600.00 600 00 ಎ 600.00 700.00 ಸಿ 700.00 
Management of Crop Residue K ‘ 
8. Pradhan Maniri Kisan Samman Nidhi (PM-Kisan)} 48713.84 ... 48713.84| 75000.00 . 75000.00; 6500000 ... 65000.00] 65000.00 .. 85000.00 
9. Pradhan Mantri Kisan Man Dhan Yojana | 125.00 ಟಿ 125.00 220.00 22000 . 50.00 LT 50.00 50.00 £ 4 50.00 
10. Formation and Promotion of 40,000 Farmer Producer K ಸ pe ೫ 500.00 4 500.00 250.00 ನ 250.00 700.00 ಫ್‌ 700.00 
Organizations (FPOs) | f p - K RR PT 
11. Agriculture Infrastructure Fund (AiF) ' 5 pi ಸ 3 Py |, 20800 4 44 208.00; 900.00 n 800.00 
Total-Centrat Sector Schemes/Projects 81342.71 1 81342.74| 146490.00 --- 11649000; 10316230 1. 103162.30] 105018.81 . 105018.81 


No. tDerartment of Agriculture, Cooperation and Farmers’ Welfare 


Notes on Demant 


Actual 2019-2020 


ಸ 
or Grants, 2021 


022 


| Budget 2020-2021 


Revised 2020-2021 


3 


(ln ¥ crores) 
Budget 2021-2022 


Revenue Capital Totat| Revenue Capital Total) Revenue __ Capital Total| Revenue Capital Totat 
34. Agriculture Marketing | _ 
34.01 Integrated Scheme on Agriculture Marketing 271.55 1.00 272.55 489.00 “1.00 490.00 , 349.00 1.00 350.00. 408.50 1.50 410.00 
35. National Bamboo Mission 84.51 ಈ 84.51 110.00 FN 110.00 94.00 ಘಿ 94.00 100.00 ye 100.00 
Totai-Green Revolution 9881.25 13.65 9894.90 13269.45 50.32 1331977 10414.16 59.34 10473.50 13352.19 56.00 3408.19 
36. Actual Recoveries -259.83 25983 


Total-Centraity Sponsored Schemes 
Grand Totaf 


B. Developmental Heads 

Economic Services 

Crop Husbandry 

Soil and Water Conservation 
Agricultural Financial Jostitutions 
Co-operation 

Other Agricultural Programmes 
Secretariat-Economic Services 


WOO LN 


Capital Outlay on Crop Husbandry 
8. Capital Outlay on Other Agricultiral Programmes 
Total-Economic Services 


12321.46 13.65 12335.11 
94237.97 13.65 94251.62 


66368.90 ... 66368.90 
26.23 7 26.23 
16128.24 1. 16128.24 
193.97 1 193.97 
300.82 pe 300.82 
132.70 ಟ್ರ 132.70 
12.65 12.65 

1.00 1.00 


83150.86 13.65 83164.51 


17269.45 50.32 17319.77) 1297736 59.34 13036.70| ' 1735219 56.00 1740819 


134349.45 50.32 134399.77| 116698.58 59.34 116757.92 122961.57 56.00 123017.57 


87361.07 8736107) 76550.13. . 76559.13| 7841349 ..  78413.49 
30.34 30.34 27.80 pe 27.80 28.30 ನ 28:30 
19098.22 1. 19098.22| 18014.58 ..  18014.58| 17679.14 1767914 
365.50 365.50 320.16 pS 320.16 343.57 fy 343.57 
1001.35 ಸ 1001.35 620 60 pl 620.60 1089.90 1089.90 
147.12 ಇ 147.12 133.87 pe 133.67 147.28 147.28 
49.32 49.32 ವಃ 58.34 58.34. ಆಧ 54.50 54.50 

1.00 1.00 KD 1.00 1.00. A 1.50 1.50 


108003.60 50.32 108053.92 956754 59.34 95735,28| 97701.68 56.00 7757.68 


Others K 

9. North Eastern Areas pe ಈ 13380.98 ..  13380.98] 1161990 .  11619.90]) 1224270 § 9224270 
»-10. Grants-in-aid to State Govemments 11037.35 ' ... 11037.35| 1281772 1281772 9236.78 ನ 9236.78 ' 12667.66 '.. 12667.66 
11. Grants-in-aid to Union Territory Governments 49.76 ಹ 49.76 147.15 ಘಿ 147.45 165.96 pe 165.96 349.53 pe 349,53 

12. Capital Outlay on North Eastern Areas PR ; ಇ ಹ ಟು - nN ಇ 
Total-Others 11087.11 . 0. 1087.11 26345.85 . 2634585] 2102264 .  21022.64| 25259.89 « 25259.89 
Grand Tota} 4237.97 13.65 94251.62| 134349.45 50.32 134399.77| 11669858 59.34 116757.92| 122961.57 56.00 123017.57 
1. Secrétariat: The Lion is for expenditure on Secret Departmental Canteen and is a demand driven scheme, thercforc no targets are fixed, However, it was decided to incroase the covorage 


Minister (Agriculture), Embassy of India, Rome; contribution to various international organizations; and includes 
various attached and sub-ordinate offices under the Deparment located in various States. 


2. Crop Insurance Scheme: Pradhan Mantri Fasal Bima Yojna {(PMFBY) launched from 
01.04.2016 after rolling back earlier schemes National Agricutture insurance Scheme (NAS), Wather-based 
Crop Insurance scheme, Modified National ‘Agricultural insurance Scheme (MNAIS). The Department has 
Migrated trom administered premium & claim-support insurance scheifiés to an upfront subsidy for actuarial 
premium-based system. The part liability of claims of.previous years (prominently) Kharif 2015 and Rabi 2015- 
16 have also to be paid along with the upfront premium subsidy under PMFBY for Kharif and Rabi 2018-19, It 


up to 50% of total cropped area. 


3. Interest Subsidy fur Short Term Credit to Farmors: Under the scheme, interest 
Subvention is provided to NABARD, Regional Rural Banks, Cooperative Banks, Public Sector Banks and 
* scheduled Privatc Scctor Banks for providing Shon Torm Credit to farmers at subsidized rate of interest. 


4. Market Intervention Scheme and Price Support Scheme (MIS PSS): Undor this 
scheme NAFED, Central Warehousing Comoration, National Consumer Cooperative Federation of India and 


Small Farmers Agro Business Consortium have been designated as Central agencies io undertak; 
—& 


No. 1/Denartment of Ariculture. Cooperation and Farmers’ Welfare 


೩ eaving the way for judicious use of chemical fertilizers. It aiso includes provision of Soil Health Card which 


“pxiVides information to farmers on soil nutrient status of their soil and recommendation on appropriate dosage 
of Pp “3nt to be applied for improving soil health and its fertility. 


4 


23. Rainfed Area Development and Climate Change: Promoting integrated farming 


system (multi-cropping, rotational cropping, intercropping, mixed cropping practices with allied activities) to 


énabie farmers to enhance farm retums and to mitigates. the impacts of drought, flood or other extreme . 


weather events through conservation technologies ‘and protective / life-saving krrigation. Rainfed area 


development is being implemented in 27 states from 2014-15 and proposed to cover 0.80 lakh ha. Integrated’ 


Farming System activities. f ್ಟ 


y 24. Paramparagat Krishi Vikas Yojana: The scheme launched since 1.04.2015 is an 
elaborated component of soil Health Management. Under the scheme, organic farming is promoted through 
adoption of organic village by cluster approach and Participatory Guarantee System of certification. Total 


11891 clusters (of 20 ha. each) have been formed during the period 2015-16 to 2017-18. During the 2nd phase 


(2018-19 to 2020-21) target of an area of 4 lakh ha. is proposed to be covered. ; 


25. National Project on Agro- Forestry: The scheme is designed to give specific focus on 
development of agro-forestry. National Agro-Forestry Palicy was brought out in 2014 to bring about 
coordination, convergence and synergy among various elements of Agro-Forestry. - 


26. National Mission on Horticulture: The provision is for promoting holistic growth of 
- Horticulture sector duly ensuring backward and forward linkage. W includes increased availability of quality 
planting material, demonstration of latest technology and upgradation of skills of farmers, mitigation from 
drought, life saving irrigation, reduction in post-harvest losses and access of markets to the farmers for better 
price realization. The Mission includes various activities such as Coconut Development Board, Horticulture 
Development Board and Development of Commercial Horticulture through production and post-harvest 
management, capital investment subsidy for construction, expansion, modernization of cold storages and 
storages for horticulture produce, technology development and transfer for horticulture produce, etc.This 
includes provision for National Beekeeping and Honey Mission. 


27. Sub- Mission on Seed and Planting Material: The Mission aims to develop/ 
strengthen seed sector and to enhance production and multiplication of high yielding certified! quality seeds of 
all agricultural crops and making it available to the farmers at affordable prices and also place an effective 
system for protection of plant varleties, rights of farmers and plant breeders to encourage development of new 
varieties of plants, - x 


28. Sub- Mission on Plant Protection and Plant Quarantine: Primary aim of this ‘scheme 
is to minimize loss to quality and yield of agricultural crops from the ravages of insect pests, diseases, weeds, 
nematodes, rodents, etc. and to shield our agricuftural bio-security from the incursions and spread of alien 
species. The sub-mission also seeks to facilitate exports of Indian agricultural commodities to global markets 
and to promote good agricultural practices particularly with respect to plant protection strategies and 
techniques. - 


29. Sub - Mission on Agriculture Extension: The goal of the Mission is to reach the 
unreached to improve the incame and livelihoods of farming community especially the small and marginal 
farmers and contribute to the achievement of faster, sustainable and more inclusive growth. 


30. Information Technology: The provision is for strengthening / promoting Agricufture 
Information System and National E-Governance Plan. ಈ 


Notes on Demands for Grants, 2021-2022 «- 


೫. Sub- Mission on Agriculture Mechanisatlon: Under this scheme, financial assistance 
is provided to Farm Machinery Training and Testing Institutes, which provide training to the progressive 


“farmers technicians, nominees of State Govemments and Agro Industries Corporations, farming institutions 


and engineering entrepreneurs. The provision is also for demonstration of newly developed agriculturat - 
equipment ‘including horticultural equipment at farmers field and post-harvest technology and management. 


32 Integrated Scheme on Agriculture Census and Statistics: The scheme includes 
restructured scheme of agricuftural census, studies in agricultural economy policy and development & 
improvement in agricultural statistics etc. 


33. Integrated Scheme on Agricultural Cooperation: The provision is for integrated 
Scheme for Agricultural Cooperation. k includes restructured schemes of assistance to NCDC and Cooperative 
Education and Development. 


34.01. Integrated Scheme on Agriculture Marketing: (i) Agricultural Marketing Infrastructure 
{AMI)- Includes creation of Scientific Storage Capacity, Under this scheme 10 lakh MT of storage capacity & 
100 other marketing Infrastructure projects are targeted for 2021-22. (ii) Marketing Research and Information 
Network {MRIN}-to establish nationwide inforhation network of market data to the producers, traders and 
consumers; (ii) Strengthening of Agmark Grading Facilities {SAGF); (iv) Agri-Business Development (ABD) 
implemented through interest free Venture Capital Assistance (VCA) and Project Development Facility (PDF) to 
provide market linkages to farmers; {¥) National Agriculture Market (NAM) for setting up a common e-market 
platform for wholesale markets in States/ U.Ts desirous of joining the e-platform- Roll out of NAM software for 
trading of agri-commodities in selected 200 markets by 2021-22 across the nation. 


35. National Barnboo Mission: NBM was initially started as a CSS scheme in 2006-07 and 
was subsumed under MIDH during 2014-45 and continued till 2015-16. Funds were released for maintenance 
of bamboo plantations grown earlier under NBM. Since no focussed programme for bamboo sector is available, 
it has: been decided to revitalize the NBM with appropriate restructuring giving adequate emphasis on 
production, product development and value addition activities. 


No. YDanartmant of Anticuttire MannaratiAn and Ea 


್‌ ಈ) ಔನುಬಯನೆ- 2 
2019-20ನೇ ಸಾಲಿನಲ್ಲಿ ಕನಷ್ಟ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸಿಲಾದ ಉತ್ಪನ್ನಗಳ ಪ್ರಮಾಣ, ಮೌಲ್ಯ ಮತ್ತು ಫಲಾ ನನು ಗಳ ವರಗಳು. 


ಕ್ರ | ಖರೀದಿಸಲಾದ ಉತ್ಪನ್ನದ ಜೆಂಬಲ ಬೆಲೆ ಪ್ರ ಅನುಮೋದಿಸಿದ ಗರಿಷ್ಟ 
ಸಂ. . ಹೆಸರು ಪ್ರಮಾಣ (ಕ್ವಿಂಟಾಲ್‌ 
ಗಳಲ್ಲಿ) 


|1|] ಹೆಸರುಕಾಳು 7,050/= 1,22,200 ೨8,142 AA] 14,696 


ರೈತ ಫಲಾನುಭವಿಗಳ 


ಮೌಲ್ಯ (ಕೋಟಿಗಳಲ್ಲಿ) ಸಂ ಖೈ 


; 32,75,000 30,57,100 
(PSS 22,75,000 + (PSS - 
6,100/- PSF 20,00,000) 22,74,986 | - "1,864 3,17,963 
PSF - 
7,82,114) 
3 
NE '5090/- 6,68,000 38.223 19.45 
M 
NAS 14,33,900 10,17,830 |- 496.47 123,111 
5 ಕೊಬ್ಬರಿ 10300/- + 1000 | 382500 _ 5845 6.60 


(ಪ್ರೋತ್ಸಾಹಧನ) 


6,13,796.6 


177 


19,32,430.6 613.35 


8 ಬಿಳಿಜೋಳ 2570 ' — | 92,563.5 } 23.82} 


ಒಟ್ಟು 68,16,530 | . 3,176.87 5,82,350 


A 


ಅನುಬಂಧ-3 - 
ದಾ 


2020-21ನೇ ಸಾಲಿನಲ್ಲಿ ಕನಿಷ್ಪ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸಿಲಾದ ಉತ್ಪನ್ನಗಳ ಪ್ರಮಾಣ, ಮೌಲ್ಯ ಮತ್ತು ಫಲಾನುಭವಿಗಳ ವಿವರಗಳು. 


ಬೆಂಬಲ ಚೆಲೆ (ಪ್ರತಿ 
ಕ್ಲಿಂಟಾಲ್‌ಗೆ ರೂ.ಗಳಲ್ಲಿ) 


ಉತ್ಪನ್ನದ ಹೆಸರು (ರೂ. 


ಕೋಟಿಗಳಲ್ಲಿ) 


ಗರಿಷ್ಟ ಪ್ರಮಾಣ (ಕ್ಲಿಂಟಾಲ್‌ 
ಗಳಲ್ಲಿ) 


es 
Os 
|| 5,275/- 7,75,750 138 
ಸೋಯಾಬೀನ್‌ 3,880/- | 


ಕೊಬ್ಬರಿ 10,300/~ + 1000 3,82,500 
(ಪ್ರೋತ್ಸಾಹಧನ) 
31,00,000 


Medium Staple 
5,515/- Long Staple 


NS 
Sse 
ಪಾ 


ಒಟ್ಟು 


[oe 
[ 
a 


6,32,168 358.47 20,124 


1587.08 


8,08,662 


ಆ 
[ 
KA 
PN 
[) 


86,13,182 | 2763.87 


ಅನುಬಂಧ -£41೭೧-1407(1484) ( 


N ————ಾಾಾ್‌ , , R 
2018-19 ನೇ ಸಾಲಿನಿಂದ ವರ್ಷವಾರು ರೈತರು ಪಾವತಿಸಿದ ಪ್ರೀಮಿಯಂ ಮೊತ್ತ, ರಾಜ್ಯ ಹಾಗೂ ಕೇಂದ್ರದ ಪಾಲು ಹಾಗೂ ಇತ್ಯರ್ಥವಾದ ಬೆಳೆ ವಿಮಾ ಪರಿಹಾರ ಮೊತ್ತದ ವಿವರ 
ಇತ್ಯರ್ಥಪಡಿಸಲಾದ ಬೆಳೆ ಏಮೆ 
ಪರಿಹಾರ ಮೊತ್ತ 


ರಾಜ್ಯದ ವಿಮಾ ಕಂತು [ಕೇಂದ್ರದ ವಿಮಾ ಕಂತು| ಒಟ್ಟು ವಿಮಾ ಕಂತು 
ರೈತರ ಸಂಖ್ಯೆ ಗಲಿ 


2018-19 ರ ಹಿಂಗಾರು & ಬೇಸಿಗೆ 17504.80 17504.80 38636.19 100178.73 
2019 ಮುಂಗಾರು 1332579 | 591277 591277 | 13158125 


2019-20ರ ಹಿಂಗಾರು & ಬೇಸಿಗೆ 
1344782 13196.04 62211.77 . 58487.72 133895.5305 **19519,67 . 


2020 ಮುಂಗಾರು 
2020-21 ರ ಹಿಂಗಾರು & ಬೇಸಿಗೆ 171243 |. 1135.24 8108.26 7985.67 722916 | 
ಒಟ್ಟು 5437678 50572.25 218770.05 21492342 | a84265.71 |, 33290330 | 


ನೋಂದಣಿಯಾದ 


ವರ್ಷ/ಹಂಗಾಮು ರೈತರ ವಿಮಾ ಕಂತು 


** 2020ರ ಮುಂಗಾರು ಹಂಗಾಮಿನ ಬೆಳೆ ವಿಮಾ ಪರಿಹಾರ ಮೊತ್ತ ಇತ್ಯರ್ಥ ಪ್ರಗತಿಯಲ್ಲಿದೆ. 2020-21 ರ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನ ಬೆಳೆ ವಿಮಾ ಪರಿಹಾರ ಮೊತ್ತ ಇತ್ಯರ್ಥಪಡಿಸಲು ಲೆಕ್ಕಚಾರ ಮಾಡುವ ಪ್ರಕ್ರಿಯೆ 
, K | _ ಪ್ರಗತಿಯಲ್ಲಿದೆ. 


ಕೃಷಿ ನಿರ್ದೇಶಕರೆ 


